ಕರ್ನಾಟಕ ರಾಜ್ಯಪತ್ರೆ 


ಅಧಿಕೃತವಾಗಿ ಪ್ರಕಟಿಸಲಾದುದು 


* 


ಸಂಪುಟ ೧೫೧ 
Volume 151 . 


ಬೆಂಗಳೂರು, ಗುರುವಾರ, ಫೆಬ್ರವರಿ ೨೫ , ೨೦೧೬ ( ಫಾಲ್ಗುಣ ೬ , ಶಕ ವರ್ಷ ೧೯೩೭) 
Bengaluru , Thursday , February 25 , 2016 (Phalguna 6 , Shaka Varsha 1937 ) 


ಸಂಚಿಕೆ ೮ 
Issue 8 


ಭಾಗ ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


HIGH COURT OF KARNATAKA 

NOTIFICATION 
No . GOB(I) 20(84)/ 2014, BENGALURU , DATED : 09.12.2015 , 
Sri. S . Gopalappa , the then Senior Civil Judge and JMFC ., K .R . Pet, presently working as Additional Registrar, Karnataka 
Lokayuktha, M .S . Building, Bengaluru , is granted Earned Leave for 10 days from 20 . 10 . 2014 to 29 . 10 .2014 (bdi), on medical grounds. 

The Civil Judge and JMFC ., K . R . Pet, from the commencement of office hours of 20 . 10 .2014 until the closure of office hours 
of 21. 10 .2014 and from 6 . 30 p .m . on 25 . 10 . 2014 until the commencement of office hours of 30 . 10 .2014 and the Prl. Senior Civil Judge 
and JMFC ., Srirangapatna , from after office hours of 21. 10 . 2014 till 6 . 30 p . m . on 25 . 10 . 2014 , are placed in additional charge of the said 
court. 

Sri. S . Gopalappa, the then Senior Civil Judge and JMFC., K .R . Pet, is re -posted to the same post on expiry of the above said 
leave period . 

BY ORDER OF THE HIGH COURT 
PR , 143 

DEPUTY REGISTRAR 
HIGH COURT OF KARNATAKA 

NOTIFICATION 
No . GOB( ) 21 (28)/2014, BENGALURU , DATED : 08.12. 2015, 
Smt. Gomati Raghavendra (GomatiManmath Shet ), the then Prl. Civil Judge and JMFC ., Hosakote, presently working as VII 
Addl. Judge, Court of Small Causes , Bengaluru , is granted Earned Leave for 14 days from 21.04. 2014 to 04.05 .2014 (bdi), suffixing the 
summer vacation from 05 .05 . 2014 to 17 .05 . 2014 (bdi), on medical grounds. 

The Addl. Civil Judge and JMFC., Hosakote, is placed in concurrent charge of the said court, during the above said period . 

Smt. Gomati Raghavendra (Gomati Manmath Shet), the then Prl. Civil Judge and JMFC ., Hosakote , is re -posted to the same 
post on expiry of the above said leave period. 

BY ORDER OF THE HIGH COURT 
PR. 144 

DEPUTY REGISTRAR 
HIGH COURT OF KARNATAKA 

NOTIFICATION 
No . GOB(I) 19(38)/ 2015, BENGALURU , DATED : 08.12.2015. 
Smt. S . MahalaxmiNerale, Prl. District and Sessions Judge, Bagalkot, is granted Earned Leave for 07 days from 31. 10 .2015 
to 06 .11. 2015 (bdi), on Medical Grounds . 


( ೧೧೩ ) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫, ೨೦೧೬ 


ಭಾಗ ೨ 


The || Addl. District and Sessions Judge , Bagalkot, is placed in additional charge of the said court, during the above said 
leave period. 

Smt. S . Mahalaxmi Nerale, Prl District and Sessions Judge , Bagalkot, is re -posted to the same post on expiry of the above 
said leave period . 

BY ORDER OF THE HIGH COURT 
PR . 145 

DEPUTY REGISTRAR 
HIGH COURT OF KARNATAKA 

NOTIFICATION 
No. GOB (1) 19 (61)/2015 , BENGALURU , DATED : 09. 12 .2015 . 
Sri . R . B . Garasangi, Il Addl. District and Sessions Judge , Ballari, is granted Earned Leave for 11 days from 01.09 .2015 to 
11.09. 2015 (bdi), suffixing the General Holidays falling on 12 .09 .2015 and 13 .09 .2015 , on medical grounds . 

The | Addl. District and Sessions Judge , Ballari, is placed in concurrent charge of the said court, during the above said period. 

Sri. R .B . Garasangi, Il Addl. District and Sessions Judge, Ballari, is re -posted to the same post on expiry of the above leave 
period . 

BY ORDER OF THE HIGH COURT 
PR . 146 

DEPUTY REGISTRAR 
HIGH COURT OF KARNATAKA 

NOTIFICATION 
No .GOB (1) 21(73)/2015, BENGALURU , DATED : 09. 12 .2015. 
Smt. Sunitha , Prl Civil Judge and JMFC ., Udupi, is granted Earned Leave for 16 days from 21.09.2015 to 06 . 10 . 2015 (bdi), 
prefixing the General Holiday falling on 20 . 09 .2015 , on medical grounds . 

The III Addl. Civil Judge and JMFC ., Udupi , is placed in concurrent charge of the said court, during the above said period . 
Smt. Sunitha, Prl. Civil Judge and JMFC ., Udupi, is re -posted to the same post on expiry of the above said leave period . 

BY ORDER OF THE HIGH COURT 
PR . 147 

DEPUTY REGISTRAR 
HIGH COURT OF KARNATAKA 

NOTIFICATION 
No. GOB (1) 20 (95 )/2014 , BENGALURU , DATED : 08 . 12. 2015 . 
Smt. Renuka G Kulkarni, the then II Addl. Senior Civil Judge, Kalaburagi, presently working as Prl Senior Civil Judge and 
CJM , Kalaburagi, is granted Earned Leave for one day on 17 . 12 .2014 , on private affairs . 

The ||| Addl. Senior Civil Judge , Kalaburagi, is placed in concurrent charge of the said court , during the above said leave 
period. 

Smt. Renuka G Kulkarni, the then II Addl. Senior Civil Judge , Kalaburagi, is re - posted to the same post on expiry of the above 
leave period . 

BY ORDER OF THE HIGH COURT 
PR . 148 

DEPUTY REGISTRAR 
HIGH COURT OF KARNATAKA 

NOTIFICATION 
No . GOB (1) 19 (81)/2014 , BENGALURU , DATED : 09 . 12 .2015 . 
Sri. Sanjeev V Kulkarni, XI Addl. City Civil and Sessions Judge, Bengaluru , is granted Earned Leave for 09 days from 
23.10.2014 to 31. 10 .2014 (bdi), on medical grounds. 

The XXV Addl. City Civil and Sessions Judge, Bengaluru , from 23.10 .2014 to 29.10 .2014 and the X Addl. City Civil and 
Sessions Judge, Bengaluru , on 30 . 10 .2014 and 31. 10 . 2014 , are placed in additional charge of the said court. 

Sri. Sanjeev V Kulkarni, XI Addl. City Civil and Sessions Judge , Bengaluru , is re - posted to the same post on expiry of the 
above leave period . 


BY ORDER OF THE HIGH COURT 


PR . 149 


DEPUTY REGISTRAR 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨೫ , ೨೦೧೬ 

0033 
HIGH COURT OF KARNATAKA 

NOTIFICATION 
No. GOB (1) 21(48)/2014, BENGALURU , DATED : 07.12.2015 . 
Sri. Harisha , Addl. Civil Judge and JMFC ., Badami, is granted Paternity Leave for 12 days from 13.08 .2014 to 24 . 08 .2014 
(bdi). 

The Civil Judge and JMFC .Badami, is placed in additional charge of the said court, during the above said period . 
Sri. Harisha, Addl. Civil Judge and JMFC .,Badami, is re -posted to the same post on expiry of the above said leave period . 

BY ORDER OF THE HIGH COURT 
PR . 150 

DEPUTY REGISTRAR 
HIGH COURT OF KARNATAKA 

NOTIFICATION 
No. GOB (1) 21 (65 )/2015 , BENGALURU , DATED : 09. 12.2015 . 
Smt. Rashmi, M , the then Prl Civil Judge and JMFC ., Kanakapura , presently working as XXI Addl. Judge, Court of Small 
Causes, Bengaluru , is granted Earned Leave for 10 days from 28 .09 .2015 to 07 . 10 . 2015 (bdi), prefixing the General Holiday falling on 
27.09.2015 , on private affairs. 

The Prl . Civil Judge and JMFC ., Ramanagara , is placed in concurrent charge of the Prl. Civil Judge and JMFC ., Kanakapura 
and the I Addl. Civil Judge and JMFC., Kanakapura and the II Addl. Civil Judge and JMFC , Kanakapura , during the above said period. 

Smt. Rashmi, M , the then Prl. Civil Judge and JMFC .,Kanakapuara , is re-posted to the same post on expiry of the above 
leave period . 

BY ORDER OF THE HIGH COURT 


DEPUTY REGISTRAR 


PR . 151 

HIGH COURT OF KARNATAKA 

NOTIFICATION 
No . GOB (I) 20 (81)/2014 , BENGALURU , DATED : 08. 12 . 2015. 
Smt. Sudha Seturam Onkar, Senior Civil Judge and JMFC ., Gangavathi, is granted Earned Leave for 10 days from 
13. 10.2014 to 22 . 10 . 2014 (bdi), prefixing the General Holidays falling on 11. 10 .2014 and 12. 10.2014 , on private affairs . 

The Senior Civil Judge and CJM ., Koppal, is placed in additional charge of the court of said court, during the above period . 

Smt. Sudha Seturam Onkar , Senior Civil Judge and JMFC ., Gangavathi, is re-posted to the same post on expiry of the above 
said leave period . 

BY ORDER OF THE HIGH COURT 
PR . 152 

DEPUTY REGISTRAR 
HIGH COURT OF KARNATAKA 

NOTIFICATION 
No. GOB (1) 21 (75 )/2014 , BENGALURU , DATED : 09. 12.2015 . 
Sri . Purushotam M ., Addl. Civil Judge and JMFC ., Kollegal, is granted Paternity Leave for 15 days from 24 .12 .2014 to 
07.01.2015 ( bdi). 

The Senior Civil Judge and JMFC ., Kollegal, from 24 . 12 . 2014 till closure of office hours of 26 . 12 . 2014 and the Senior Civil 
Judge and CJM ., Chamarajanagar, from after office hours of 26 . 12 . 2014 till commencement of office hours of 29. 12 . 2014 and the Prl. 
Civil Judge and JMFC ., Kollegal, from 29 . 12 .2014 till 07 .01. 2015 , in concurrent charge of the said court , during the above said periods . 

Sri. Purushotam M ., Addl. Civil Judge and JMFC ., Kollegal, is re -posted to the same post on expiry of the above said leave 
period . 

BY ORDER OF THE HIGH COURT 
PR . 153 

DEPUTY REGISTRAR 
HIGH COURT OF KARNATAKA 

NOTIFICATION 
No . GOB (1) 3/ 2015 , BENGALURU , DATED : 16th DECEMBER , 2015 . 

PART - A 
Sri. Raju M ., Civil Judge and JMFC ., Koppa , is transferred and posted as Prl. Civil Judge and JMFC -II Court, Chikkamagaluru 
(Vacant Court), in the interest of public service , to take effect immediately . 


one 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಫೆಬ್ರವರಿ ೨೫ , ೨೦೧೬ 


ಭಾಗ ೨ 


PART - B 


The Presiding Officer of the court of Civil Judge and JMFC ., Narasimharajapura , is concurrently appointed as the Presiding 
Officer of the courts of Civil Judge and JMFC ., Koppa and Civil Judge and JMFC ., Sringeri, with a direction to itinerate the said courts 
for two days in a week i.e . on every working Friday and Saturday and for one day in a week i.e . on every working Monday , respectively , 
with effect from the date of relief of Sri. Raju M ., and until further orders. 

BY ORDER OF THE HIGH COURT 

JOHN MICHAEL CUNHA 
PR . 154 

REGISTRAR GENERAL 
HIGH COURT OF KARNATAKA 

NOTIFICATION 
No .GOB (1) 1/ 2015, BENGALURU , DATED : 15th DECEMBER , 2015 . 
Sri. T.M . Nagaraja , VII Addl. District and Sessions Judge , Belagavi , to sit at chikkodi, is transferred and posted as I Addl. 
District and Sessions Judge, Kodagu -Madikeri (Vacant Post), in the interest of public service, to take effect immediately . 

BY ORDER OF THE HIGH COURT 

JOHN MICHAEL CUNHA 
PR . 155 

REGISTRAR GENERAL 
HIGH COURT OF KARNATAKA 


NOTIFICATION 
No. GOB (1) 2/2015 , BENGALURU , DATED : 09th DECEMBER , 2015 . 
The Presiding Officer of the court of ll Addl. Civil Judge and JMFC-11 Court, Tumakuru, is concurrently appointed as the 
Presiding Officer of the court of Prl. Civil Judge and JMFC -II Court, Tumakuru (Vacant Court ), with immediate effect and until further 
orders . 

BY ORDER OF THE HIGH COURT 

JOHN MICHAEL CUNHA 
PR . 156 

REGISTRAR GENERAL 
HIGH COURT OF KARNATAKA 

NOTIFICATION 
No. GOB (1) 3/2015, BENGALURU , DATED : 14th DECEMBER , 2015. 
The Presiding Officer of the court of Civil Judge and JMFC., Yelburga, is concurrently appointed as the Presiding Officer of 
the Court of Civil Judge and JMFC ., Kushtagi (Vacant Court ), with a direction to itinerate the said Court for 3 days in a week i.e., on 
every working Monday, Tuesday and Wednesday, with immediate effect and until further orders . 

BY ORDER OF THE HIGH COURT 

JOHN MICHAEL CUNHA 
PR . 157 

REGISTRAR GENERAL 
HIGH COURT OF KARNATAKA 

NOTIFICATION 
No . GOB (1) 3 /2015 , BENGALURU , DATED : 15th DECEMBER , 2015 . 
The Presiding Officers of the Courts mentioned at Column No . 1 below , are concurrently appointed as the Presiding Officers of 
the Courts mentioned at Column No.2 , with immediate effect and until further orders. 

Designation of the Name of the vacant court to which 
Presiding Officer 

concurrent appointment is made 


2 


Civil Judge and JMFC ., 
Chikkaballapura . 
Civil Judge and JMFC , Bagepalli. 


Addl. Civil Judge and JMFC . 
Chikkaballapura . 
II Addl. Civil Judge and JMFC, 
Chikkaballapura . 
Addl. Civil Judge and JMFC ., 
Shiddlaghatta . 
Addl. Civil Judge and JMFC , 
Gowribidanuru . 


Prl .Civil Judge and JMFC , 
Shiddlaghatta . 
Prl. Civil Judge and JMFC , 
Gowribidanuru . 


BY ORDER OF THE HIGH COURT 

JOHN MICHAEL CUNHA 


PR . 158 


REGISTRAR GENERAL 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫ , ೨೦೧೬ 

002 
HIGH COURT OF KARNATAKA 

NOTIFICATION 
No. GOB (1) 3/2015 , BENGALURU , DATED : 14th DECEMBER , 2015. 
The Presiding Officer of the court of Addl. Civil Judge and JMFC - Ill Court, Raichur, is concurrently appointed as the Presiding 
Officer of the Court of Prl. Civil Judge and JMFC - 11 Court , Raichur (Vacant Court), with immediate effect and until further orders. 

BY ORDER OF THE HIGH COURT 

JOHN MICHAEL CUNHA 
PR . 159 

REGISTRAR GENERAL 
HIGH COURT OF KARNATAKA 

NOTIFICATION 
No. GOB (1) 3 /2015 , BENGALURU , DATED : 16th DECEMBER , 2015 . 


The Presiding Officers of the Courts mentioned at Column No. 1 below , are concurrently appointed as the Presiding Officers of 
the Courts mentioned at Column No .2 , with immediate effect and until further orders . 


Designation of the 
Presiding Officer 


Name of the vacant court to which 
concurrent appointment is made 


2 


Addl. Civil Judge and JMFC . Magadi. Prl. Civil Judge and JMFC .Magadi. 
Addl. Civil Judge and JMFC , 

Prl. Civil Judge and JMFC , 
Channapatna . 

Channapatna . 
Addl. Civil Judge and JMFC ., 

Prl. Civil Judge and JMFC ., 
Ramanagara . 

Ramanagara . 
|| Addl. Civil Judge and JMFC , 

Prl . Civil Judge and JMFC , 
Kanakapura . 

Kanakapura . 

BY ORDER OF THE HIGH COURT 

JOHN MICHAEL CUNHA 
PR . 160 

REGISTRAR GENERAL 
HIGH COURT OF KARNATAKA 

NOTIFICATION 
No. GOB (l) 19 (78 )/2015 , BENGALURU , DATED : 08 . 12. 2015 . 
The Presiding Officer of the court of the VIII Addl. District and Sessions Judge, Bengaluru Rural District, Bengaluru , is 
concurrently appointed as the Presiding Officer of the court of the III Addl. District and Sessions Judge , Bengaluru Rural District, 
Bengaluru (sitting at Anekal), during the leave period of Sri. V .V .Mallapur, III Addl. District and Sessions Judge , Bengaluru Rural District, 
Bengaluru (sitting at Anekal), from after office hours of 23 . 12 .2015 till the officer resume his duties . 

BY ORDER OF THE HIGH COURT 

P . N . DESAI 
PR . 161 

REGISTRAR (JUDICIAL ) 
HIGH COURT OF KARNATAKA 

NOTIFICATION 

GOB II. 123 /2015 , BENGALURU, DATED : 04. 12 . 2015 . 
The Senior Civil Judge & JMFC ., Sirsi, is directed to itinerate to Siddapur once in a week (i.e., on every working Saturday ), to 
try and dispose off the cases pertaining to Siddapur taluk, with immediate effect and until further orders . 

BY ORDER OF THE HIGH COURT 

JOHN MICHAEL CUNHA 
PR . 162 

REGISTRAR GENERAL 
HIGH COURT OF KARNATAKA 

NOTIFICATION 
No .GOB (1) 15( 167)/ 2015, BENGALURU , DATED : 11.12 .2015. 
Smt. K . B . Geetha, XIX Addl. City Civil and Sessions Judge , Bengaluru , is permitted to surrender 15 days of Earned Leave 
from 01. 12 . 2015 to 15 . 12 .2015 (bdi), for the calendar year 2015 , out of 226 days of Earned Leave at her credit as per the Endorsement 
No.GE13/ J4 /Vol.G2/ 1496 , Dated : 01. 12 . 2015 , issued by the Accountant General ( A & E ), Karnataka, Bengaluru . 


noes 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫ , ೨೦೧೬ 


ಭಾಗ ೨ 


The Officer shall be paid pay and allowances admissible for the period of leave so surrendered at the rate of 1 /30th of the 
monthly pay and allowances for each day of leave surrendered as per the provisions contained in Rule 118 ( 2 ) of K .C . S .Rs. 

BY ORDER OF THE HIGH COURT 
PR . 163 

DEPUTY REGISTRAR 
HIGH COURT OF KARNATAKA 

NOTIFICATION 
No. GOB (I) 15 (171)/ 2015, BENGALURU , DATED : 11 .12.2015 . 
Smt. Kalpana M . Kulkarni, Vi Addl. City Civil an Sessions Judge, Bengaluru , is permitted to surrender 15 days of Earned 
Leave from 01. 12 .2015 to 15 . 12 .2015 (bdi), for the calendar year 2015 , out of 300 days of Earned Leave at her credit as per the 
Endorsement No.GE13/34 /Vol.K /1547 , Dated :02. 12 .2015 , issued by the AccountantGeneral (A & E ),Karnataka , Bengaluru . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 ( 2 ) of K .C . S .Rs. 

BY ORDER OF THE HIGH COURT 
PR . 164 

DEPUTY REGISTRAR 
HIGH COURT OF KARNATAKA 

NOTIFICATION 
No. GOB (1) 17 (156 )/2015 , BENGALURU , DATED : 14 . 12. 2015 . 
Sri. Oonkar Murthy K .M ., Prl Civil Judge and JMFC ., Athani, is permitted to surrender 15 days of Earned Leave from 
16 . 11. 2015 to 30 . 11.2015 (bdi), for the calendar year 2015 , out of 152 days of Earned Leave at his credit as per the Endorsement 
No.GE13/J5 /2015 - 16 /1028 , Dated : 23.11. 2015 , issued by the Accountant General (A & E ), Karnataka, Bengaluru . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2 ) of K . C . S .Rs. 

BY ORDER OF THE HIGH COURT 
PR . 165 

DEPUTY REGISTRAR 


HIGH COURT OF KARNATAKA 

NOTIFICATION 
No. GOB (1) 19 (76 )/2015 , BENGALURU , DATED : 01. 12 .2015 . 
The Presiding Officer of the Court of the IV Addl. District and Sessions Judge , Vijayapura , is concurrently appointed as the 
Presiding Officer of the Court of the || Addl. District and Sessions Judge , Vijayapura , during the leave period of Sri. Kadloor 
Sathayanarayana Acharya , || Addl. District and Sessions Judge , Vijayaprura , i.e ., from after office hours of 23. 12. 2015 till 
commencement of office hours of 05 .01. 2016 . 

BY ORDER OF THE HIGH COURT 

P .N . DESAI 
PR . 166 

REGISTRAR ( JUDICIAL ) 
HIGH COURT OF KARNATAKA 

NOTIFICATION 
No. GOB(1) 20 (07 )/2015 , BENGALURU , DATED : 02. 12.2015 . 
The Presiding Officer of the court of the I Addl. Senior Civil Judge & CJM , Shivamogga , from after office hours on 19. 12.2015 
to 26 . 12. 2015 (bdi) and the Prl. Senior Civil Judge and CJM ., Shivamogga, from 27 . 12. 2015 till commencement of office hours of 
04 .01. 2016 , are concurrently appointed as the presiding Officer of the courts of the II Addl. Senior Civil Judge and JMFC ., Shivamogga 
and the itinerary court of Senior Civil Judge and JMFC ., Shivamogga, during the leave period of Smt. S . Shyamala, II Addl. Senior Civil 
Judge and JMFC ., Shivamogga . 

BY ORDER OF THE HIGH COURT 

P .N . DESAI 
PR . 167 

REGISTRAR ( JUDICIAL) 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨೫ , ೨೦೧೬ 

005 
HIGH COURT OF KARNATAKA 

NOTIFICATION 
No. GOB (l) 19 (87 )/2014 , BENGALURU , DATED : 05 . 12. 2015 . 
Sri. G .S Sangreshi, the then XXXII Addl. City Civil and Sessions Judge, Bengaluru , presently working as || Addl. District and 
Sessions Judge, Kodagu -Madikeri (sitting at Virajpet), is granted Earned Leave for: 

1. 16 days from 31. 10.2014 to 15 .11.2014 (bdi ), suffixing the General Holiday falling on 16 . 11.2014 , on medical grounds, 

by placing the XXXVIII Addl. City Civil and Sessions Judge, Bengaluru , in additional charge of the said court , from 
31. 10 . 2014 to 09 .11.2014 (bdi) and the XLVI Addl. City Civil and Sessions Judge , Bengaluru , in concurrent charge of the 

said court , from 10. 11.2014 to 16 .11. 2014 (bdi). 
2. 12 days from 18 .11. 2014 to 29. 11.2014 (bdi) suffixing the General Holiday falling on 30 .11. 2014 , on medical grounds, by 

placing the XXXIII Addl. City Civil and Sessions Judge Bengaluru , in concurrent charge of the said court, during the 

above said period. 

Sri. G . S . Sangreshi, the then XXXII Addl. City Civil and Sessions Judge , Bengaluru , is re -posted to the same post on expiry of 
the above said leave period . 

BY ORDER OF THE HIGH COURT 
PR . 168 

DEPUTY REGISTRAR 
HIGH COURT OF KARNATAKA 

NOTIFICATION 
No. GOB (1) 21( 36 )/2015 , BENGALURU , DATED : 05. 12.2015 . 
Smt. Srividya K , the then Prl Civil Judge and JMFC ., Chamarajanagar, presently working as Prl Senior Civil Judge and CJM , 
Ramanagara, is granted Earned Leave for 10 days from 16 .04. 2015 to 25 .04.2015 (bdi). 

The Addl. Civil Judge and JMFC ., Chamarajanagar, is placed in concurrent charge of the said court, during the above said 
period . 

Smt. Srividya K , the then Prl Civil Judge and JMFC ., Chamrajanagar, is re -posted to the same post on expiry of the above 
said leave period. 

BY ORDER OF THE HIGH COURT 
PR . 169 

DEPUTY REGISTRAR 
HIGH COURT OF KARNATAKA 

NOTIFICATION 
No .GOB (1) 21(59)/ 2015, BENGALURU , DATED : 05.12.2015 . 
Sri. Jayaprakash D . R . Prl. Civil Judge and Addl. JMFC., K .G .F , is granted Earned Leave for 07 days from 23.06 .2015 to 
29.06 .2015 ( bdi), on medical grounds. 

The Addl. Civil Judge and JMFC ., K .G .F , is placed in additional charge of the said court, during the above said leave period . 

Sri. Jayaprakash D .R ., Prl. Civil Judge and Addl. JMFC ., K .G .F , is re -posted to the same post on expiry of the above said 
leave period . 

BY ORDER OF THE HIGH COURT 
PR . 170 

DEPUTY REGISTRAR 
HIGH COURT OF KARNATAKA 

NOTIFICATION 
No. GOB (1) 19 (70 )/2015 , BENGALURU , DATED : 05 . 12. 2015 . 
Sri . Naik Ravi Manjappa, | Addl. City Civil and Sessions Judge , Bengaluru , is granted Earned Leave for 10 days from 
17 . 10 .2015 to 26 . 10 .2015 (bdi), suffixing the General Holiday falling on 27 . 10 .2015 , on private affairs. 

The XV Addl. City Civil and Sessions Judge , Bengaluru, is placed in concurrent charge of the said court, during the above 
said period. 

Sri. Naik Ravi Manjappa, | Addl. City Civil and Sessions Judge , Bengaluru , is re -posted to the same post on expiry of the 
above said leave period . 

BY ORDER OF THE HIGH COURT 
PR . 171 

DEPUTY REGISTRAR 


n90 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫ , ೨೦೧೬ 

ಭಾಗ ೨ 
HIGH COURT OF KARNATAKA 

NOTIFICATION 
No. GOB(1) 15 (180)/2015, BENGALURU , DATED : 11.12.2015 . 
Smt. Prabhavathi M . Hiremath , III Addl. District and Sessions Judge , Mandya , sitting at Srirangapatna, is permitted to 
surrender 15 days of Earned Leave from 17 . 12 . 2015 to 31. 12 . 2015 (bdi), for the calendar year 2015 , out of 300 days of Earned Leave at 
her credit as per the Endorsement No .GE13/ J1/2015 - 16 /1287 , Dated : 07 .12 .2015 , issued by the Accountant General (A & E ),Karnataka , 
Bengaluru . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day ofleave surrendered as per the provisions contained in Rule 118 (2) of K .C .S. Rs. 

BY ORDER OF THE HIGH COURT 
PR . 172 

DEPUTY REGISTRAR 
HIGH COURT OF KARNATAKA 

NOTIFICATION 
No. GOB (1) 17 ( 168 )/2015 , BENGALURU , DATED : 11. 12 .2015 . 
Sri. Sandeep Appasaheb Naik , II Addl. Civil Judge and JMFC .,Nanjangud, is permitted to surrender 15 days of Earned Leave 
from 16. 11.2015 to 30 .11.2015 (bdi), for the calendar year 2015, out of 47 days of Earned Leave at his credit as per the Endorsement 
No .GE13 / J2 /2015 -16 /1377, Dated : 21.11.2015/07. 12.2015 , issued by the Accountant General (A & E ), Karnataka, Bengaluru . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 ( 2 ) of K .C . S .Rs. 

BY ORDER OF THE HIGH COURT 
PR . 173 

DEPUTY REGISTRAR 
HIGH COURT OF KARNATAKA 

NOTIFICATION 
No . GOB (l) 3/2015 , BENGALURU , DATED : 16th DECEMBER , 2015. 


The following transfers and postings of Judicial Officers in the cadre of Civil Judges are ordered in the interest of public 
service, to take effect immediately: 
SI.No . Name of the Officer 

Present Charge 

Charge to which posted 


4 


Smt. Shilpa A .G . 


Addl. || Civil Judge and 
JMFC .Mysuru 


Prl. I Civil Judge, Mysuru 
(Vacant Court ) 
Addl. Il Civil Judge and JMFC .,Mysuru . 
(Vice Smt. Shilpa A . G .-transferred ) 


Smt. Ashwini Mahabaleshwar 
Hattiholi 


V Addl. Civil Judge and 
JMFC., Mysuru 


BY ORDER OF THE HIGH COURT 

JOHN MICHAEL CUNHA 
PR . 174 

REGISTRAR GENERAL 
HIGH COURT OF KARNATAKA 

NOTIFICATION 
No. GOB (1) 20 ( 17 )/2015 , BENGALURU , DATED : 16 . 12 . 2015 . 
The Presiding Officer of the Court of the XXVI Addl. Chief Metropolitan Magistrate, Bengaluru, is concurrently appointed as 
the Presiding Officer of the Court of the VI Addl. Chief Metropolitan Magistrate , Bengaluru , during the leave period Smt. M .Lathakumari, 
VI Addl. ChiefMetropolitan Magistrate, Bengaluru , i.e., from 02. 12. 2015 to 15 . 12 .2015 (bdi). 

BY ORDER OF THE HIGH COURT 

P . N . DESAI 
PR . 175 

REGISTRAR (JUDICIAL ) 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫ , ೨೦೧೬ 


೧೨೧ 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 228 ಆಖಇ 2015 , ಬೆಂಗಳೂರು, ದಿನಾಂಕ: 15 .12.2015 . 
ಶ್ರೀ ಆರ್ . ತೇಜೋಮೂರ್ತಿ, ಪತ್ರಾಂಕಿತ ಉಪ ಖಜಾನಾಧಿಕಾರಿ , ಉಪ ಖಜಾನೆ, ಚಳ್ಳಕೆರೆ ಪ್ರಸ್ತುತ ದಿನಾಂಕ: 31.07.2015ರ ಅಧಿಸೂಚನೆ 
ಸಂಖ್ಯೆ: ಆಇ 143 ಆಖಇ 2015ರಲ್ಲಿ ಪತ್ರಾಂಕಿತ ಉಪ ಖಜಾನಾಧಿಕಾರಿಗಳು, ಉಪ ಖಜಾನೆ, ಮಾಯಕೊಂಡ ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿರುವುದನ್ನು 
ಮಾರ್ಪಡಿಸಿ, ಸದರಿಯವರನ್ನು ಉಪ ಖಜಾನೆ , ಹರಿಹರ ಇಲ್ಲಿ ಖಾಲಿ ಇರುವ ಪತ್ರಾಂಕಿತ ಉಪ ಖಜಾನಾಧಿಕಾರಿ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್. ಲಕ್ಷ್ಮಣ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR , 176 

ಆರ್ಥಿಕ ಇಲಾಖೆ ( ಆಡಳಿತ & ಮುಂಗಡ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 270 ಶಿಸನೇ 2015, ಬೆಂಗಳೂರು, ದಿನಾಂಕ: 11.12 .2015 . 
ಕರ್ನಾಟಕ ರಾಜ್ಯ ಸಚಿವರುಗಳ ವೈದ್ಯಕೀಯ ಹಾಜರಾತಿಯ ನಿಯಮಗಳು 1958ರ ನಿಯಮ 10 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಸದರಿ ನಿಯಮ 2 ( ಬಿ) ನ ಷರತ್ತುಗಳನ್ನು ವಿನಾಯಿತಿಸಿ, ಡಾ|| ಎಂ . ಸುರೇಂದ್ರ, ಹಿರಿಯ ತಜ್ಞ ವೈದ್ಯರು, ಕೆ. ಸಿ. ಜನರಲ್ ಆಸ್ಪತ್ರೆ, ಬೆಂಗಳೂರು ಇವರನ್ನು 
ಶ್ರೀ ಮನೋಹರ್ ಹೆಚ್. ತಹಶೀಲ್ದಾರ್‌ ಮಾನ್ಯ ಅಬಕಾರಿ ಮತ್ತು ಮುಜರಾಯಿ ಸಚಿವರ ಆಪ್ತ ವೈದ್ಯ ( Authorised Medical Attendant) ರನ್ನಾಗಿ 
ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರವು ನೇಮಿಸಿದೆ. 
ಸದರಿ ವೈದ್ಯರು ಪ್ರಸ್ತುತ ಪಡೆಯುತ್ತಿರುವ ವೇತನ ಹೊರತುಪಡಿಸಿ ಯಾವುದೇ ಗೌರವ ಧನ/ ಭತ್ಯೆಗಳನ್ನು ಪಡೆಯಲು ಅವಕಾಶವಿರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಎಸ್. ನಾಗರಾಜಪ್ಪ 
PR . 177 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC .100 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ರಾಜ್ಯ ಶಿಷ್ಠಾಚಾರ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 266 ಶಿಸನೇ 2015 , ಬೆಂಗಳೂರು, ದಿನಾಂಕ: 11.12.2015. 
ಶ್ರೀ ಎನ್ . ಕೆ. ಚೋಪ್ರ, ( ನಿವೃತ್ತ) ಕೇಂದ್ರ ಸರ್ಕಾರಿ ನೌಕರರು, ರಕ್ಷಣಾ ಸಚಿವಾಲಯ, ನವದೆಹಲಿ ಇವರನ್ನು ಶ್ರೀ ಬ್ರಿಜೇಶ್ ಕಾಳಪ್ಪ, 
ನವದೆಹಲಿಯಲ್ಲಿ ಕರ್ನಾಟಕ ಸರ್ಕಾರದ ಕಾನೂನು ಸಲಹೆಗಾರರು, ಇವರ ಆಪ್ತ ಕಾರ್ಯದರ್ಶಿಯಾಗಿ ನವದೆಹಲಿಯ ಕಛೇರಿಯಲ್ಲಿ ಗುತ್ತಿಗೆ ಆಧಾರದ 
ಮೇಲೆ ದಿನಾಂಕ: 19.11. 2015ರಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಸದರಿ ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಎಸ್ . ನಾಗರಾಜಪ್ಪ 
PR . 178 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC.100 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ರಾಜ್ಯ ಶಿಷ್ಠಾಚಾರ) 
ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಾಇ 86 ಎಲ್ಇಟಿ 2015, ಬೆಂಗಳೂರು, ದಿನಾಂಕ : 15.12. 2015. 
ಶ್ರೀ ಜೆ. ಟಿ. ಜಿಂಕಲಪ್ಪ ಅಪರ ಕಾರ್ಮಿಕ ಆಯುಕ್ತರು ( ನಿವೃತ್ತ), ಕಾರ್ಮಿಕ ಇಲಾಖೆ ಇವರನ್ನು ಗುತ್ತಿಗೆ ಆಧಾರದ ಮೇಲೆ ಎರಡು ವರ್ಷಗಳ 
ಅವಧಿಗೆ ಅಥವಾ ಸಚಿವರ ಅಧಿಕಾರಾವಧಿ ಇರುವವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಕಾರ್ಮಿಕ ವಿಷಯಕ್ಕೆ ಸಂಬಂಧಿಸಿದಂತೆ 
ಸಲಹೆಗಳನ್ನು ನೀಡಲು ಮಾನ್ಯ ಕಾರ್ಮಿಕ ರಾಜ್ಯ ಸಚಿವರ ಸಲಹೆಗಾರರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಿಸಲಾಗಿದೆ. 


೧೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫, ೨೦೧೬ 


ಭಾಗ ೨ 


ಸದರಿ ನಿವೃತ್ತ ಅಧಿಕಾರಿಯ ಸೇವಾ ಷರತ್ತುಗಳನ್ನು ಹಾಗೂ ವೇತನ ಭತ್ಯೆಗಳನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಮತ್ತು ಆರ್ಥಿಕ 
ಇಲಾಖೆಗಳೊಂದಿಗೆ ಸಮಾಲೋಚಿಸಿ ನಿಗಧಿಪಡಿಸಲಾಗುವುದು. 
ಸಲಹೆಗಾರರ ಜವಾಬ್ದಾರಿ ಹಾಗೂ ಕಾರ್ಯಹಂಚಿಕೆ ಬಗ್ಗೆ ಮಾನ್ಯ ಕಾರ್ಮಿಕ ಸಚಿವರು ಪ್ರತ್ಯೇಕ ಆದೇಶ ನೀಡುವರು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಜಿ. ಎಂ . ಸಿದ್ದರಾಜು 
PR. 179 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC.50 

ಕಾರ್ಮಿಕ ಇಲಾಖೆ. 
ಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಾರಿಇ 38 ಸಾಸಂಸೇ 2015 , ಬೆಂಗಳೂರು, ದಿನಾಂಕ: 14 .12 .2015 . 
ರಸ್ತೆ ಸಾರಿಗೆ ನಿಗಮಗಳ ಅಧಿನಿಯಮ 1950ರ (1950ರ ಕೇಂದ್ರ ಅಧಿನಿಯಮ 64) ಕಲಂ 5 ಉಪಕಲಂ (2) ರಲ್ಲಿ ಹಾಗೂ ಕರ್ನಾಟಕ ರಾಜ್ಯ 
ರಸ್ತೆ ಸಾರಿಗೆ ನಿಗಮದ ನಿಯಮಾವಳಿಗಳು 1961 ರ ನಿಯಮ 3( 3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಡಾ . ಇ.ವಿ .ರಮಣ ರೆಡ್ಡಿ, ಭಾ . ಆ.ಸೇ , 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಸಾರಿಗೆ ಇಲಾಖೆ ಇವರನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ , ಬೆಂಗಳೂರು, ಬೆಂಗಳೂರು ಮಹಾನಗರ ಸಾರಿಗೆ 
ಸಂಸ್ಥೆ, ಬೆಂಗಳೂರು, ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಹುಬ್ಬಳ್ಳಿ ಮತ್ತು ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಕಲಬುರಗಿ ಇಲ್ಲಿಯ ಮಂಡಳಿಗಳ 
ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಬೀರೇಶ್ 
PR. 180 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC . 50 

ಸಾರಿಗೆ ಇಲಾಖೆ. 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 406 ಪಿಪಿಇ 2015 , ಬೆಂಗಳೂರು, ದಿನಾಂಕ: 18.12.2015. 
ಶ್ರೀಮತಿ ಎಂ . ಕೃಷ್ಣವೇಣಿ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 2ನೇ ಸಿಜೆ ( ಹಿ . ವಿ) ಮತ್ತು ಸಿ. ಜೆ. ಎಂ . ನ್ಯಾಯಾಲಯ , ಮಂಗಳೂರು 
ಇವರಿಗೆ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ಬಡ್ತಿ ನೀಡಿ 1ನೇ ಅಪರ ಜಿಲ್ಲಾ ಮತ್ತು ನ್ಯಾಯಾಲಯ , ಮಡಿಕೇರಿ ಇಲ್ಲಿಗೆ ಸ್ಥಳನಿಯುಕ್ತಿಗೊಳಿಸಲಾದ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಒಣ 278 ಪಿಪಿಇ 2014, ದಿನಾಂಕ: 29.10 .2015ನ್ನು ಮಾರ್ಪಡಿಸಿ ಪ್ರಧಾನ ಸರ್ಕಾರಿ ಅಭಿಯೋಜಕರು, ಉಡುಪಿ ಜಿಲ್ಲೆ ಇಲ್ಲಿಗೆ 
ಸ್ಥಳನಿಯುಕ್ತಿಗೊಳಿಸಿರುವುದನ್ನು ರದ್ದುಪಡಿಸಿ, ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಒಣ 278 ಪಿಪಿಇ 2014 , ದಿನಾಂಕ : 29.10.2015ರಲ್ಲಿ ಆದೇಶಿಸಿರುವಂತೆ 
ಖಾಲಿ ಇರುವ ಮಡಿಕೇರಿ 1ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಸರ್ಕಾರಿ ಅಭಿಯೋಜಕರಾಗಿ ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ದೇವೆಂದ್ರಪ್ಪ ಕಟ್ಟಿಮನಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR. 182 

ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು – ಬಿ) 
ಕರ್ನಾಟಕ ವಿಧಾನಸಭೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕವಿಸಸ / ಆ - 1 /106 / ಉ . ಜಂ . ಮೇ / 2010 , ಬೆಂಗಳೂರು, ದಿನಾಂಕ: 18.12.2015 . 
ಉಲ್ಲೇಖ: ಈ ಸಚಿವಾಲಯದ ಅಧಿಸೂಚನೆ ಸಂ - ಕವಿಸಸ/ ಆ -1 /106/ ಉ . ಜಂ . ಮೇ /2010. 

2003ರ ಕರ್ನಾಟಕ ವಿಧಾನ ಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 6(i) ರ ಪ್ರಕಾರ 
ಹಾಗೂ 1977ರ ಕರ್ನಾಟಕ ನಾಗರಿಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19 (3) ( ಎ) ನ್ನು ಓದಿಕೊಂಡಂತೆ ಈ ಸಚಿವಾಲಯದಲ್ಲಿ 
ಜಂಟಿ ಕಾರ್ಯದರ್ಶಿ ( ಆ. ವಿ) ( ಪ) ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಶಶಿಕಲಾ ಭಟ್ ಇವರಿಗೆ ಜಂಟಿ ಕಾರ್ಯದರ್ಶಿ ಹುದ್ದೆಗೆ 
ಪ್ರಭಾರದಲ್ಲಿರಿಸಿದ ದಿನಾಂಕದಿಂದ ಅಂದರೆ ದಿನಾಂಕ : 04.12 .2015ರಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ 48900 -1200 -52500 - 1350 - 60600 
1500 - 63600ರಲ್ಲಿ ಜಂಟಿ ಕಾರ್ಯದರ್ಶಿ ( ಆ. ವಿ.) ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 

ವಿಶೇಷ ಮಂಡಳಿಯ ಆದೇಶಾನುಸಾರ , 

ಹೆಚ್. ಎಸ್ . ಕಸ್ತೂರಿ 
PR. 183 

ಅಧೀನ ಕಾರ್ಯದರ್ಶಿ 
SC .50 

ಕರ್ನಾಟಕ ವಿಧಾನಸಭೆ ಸಚಿವಾಲಯ . 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫ , ೨೦೧೬ 


೧೨೩ 


1977ರ ಕರ್ನು 
ಸ್ವತಂತ್ರ ಪ್ರಭಾರ 


ಅಂದರೆ ದಿನಾಂಕ : 


ಕರ್ನಾಟಕ ವಿಧಾನಸಭೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕವಿಸಸ/ ಆ -1/113/ ಎಫ್. ಪಿ. ಪಿ/ 2010, ಬೆಂಗಳೂರು, ದಿನಾಂಕ: 04.12.2015. 
ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಉಪ ಕಾರ್ಯದರ್ಶಿ (ಆ.ವಿ) ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ . 

2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 6(i) ರ ಪ್ರಕಾರ ಹಾಗೂ 
1977ರ ಕರ್ನಾಟಕ ನಾಗರಿಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19 ( 3) ( ಎ) ನ್ನು ಓದಿಕೊಂಡಂತೆ ಈ ಸಚಿವಾಲಯದಲ್ಲಿ ಅಧೀನ 
ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಎಂ .ಎಸ್ . ಪರಶಿವಮೂರ್ತಿ ಇವರಿಗೆ ಉಪ ಕಾರ್ಯದರ್ಶಿ ( ಆಡಳಿತ ವಿಭಾಗ) ಹುದ್ದೆಗೆ ತಕ್ಷಣದಿಂದ 
ಜಾರಿಗೆ ಬರುವಂತೆ ವೇತನ ಶ್ರೇಣಿ 1 .40050 -1050 - 45300 - 1200 - 52500 - 1350 - 56550ರಲ್ಲಿ ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 

ಸಭಾಧ್ಯಕ್ಷರವರ ಆದೇಶಾನುಸಾರ, 

ಹೆಚ್. ಎಸ್. ಕಸ್ತೂರಿ 
PR. 184 

ಅಧೀನ ಕಾರ್ಯದರ್ಶಿ 
SC.50 

ಕರ್ನಾಟಕ ವಿಧಾನಸಭೆ ಸಚಿವಾಲಯ. 
ಕರ್ನಾಟಕ ವಿಧಾನಸಭೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕವಿಸಸ/ ಆ - 1 / 267 / ಎಫ್ . ಪಿ. ಪಿ/ 2013, ಬೆಂಗಳೂರು, ದಿನಾಂಕ: 22 .12 .2015. 
ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಉಪ ಕಾರ್ಯದರ್ಶಿ ( ಸಂ . ವ್ಯ) ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡುವ ಬಗ್ಗೆ. 
ಉಲ್ಲೇಖ: ಅಧಿಸೂಚನೆ ಸಂಖ್ಯೆ : ಕವಿಸಸ/ ಆ-1/267 /ಎಫ್.ಪಿ. ಪಿ/2013, ದಿನಾಂಕ : 04 .12 . 2015. 

2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 6(i)ರ ಪ್ರಕಾರ ಹಾಗೂ 
ರ ಕರ್ನಾಟಕ ನಾಗರಿಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19 ( 3)( ಎ) ನ್ನು ಓದಿಕೊಂಡಂತೆ ಈ ಸಚಿವಾಲಯದಲ್ಲಿ ಉಪ 
ಕಾರ್ಯದರ್ಶಿ ( ಸಂ . ವ್ಯ ) ಸ್ವತಂತ್ರ ಪ್ರಭಾರ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಏಜಾಜ್ ಅಹಮದ್ ಖಾನ್ , ಇವರಿಗೆ ಉಪ ಕಾರ್ಯದರ್ಶಿ 
( ಸಂ . ) ಹುದ್ದೆಗೆ ಪ್ರಭಾರದಲ್ಲಿರಿಸಿದ ದಿನಾಂಕದಿಂದಲೇ ಅಂದರೆ ದಿನಾಂಕ: 04.12 .2015 ರಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ 7.40050 -1050 
45300 - 1200 -52500 -1350 -56550ರಲ್ಲಿ ಉಪ ಕಾರ್ಯದರ್ಶಿ ( ಸಂ . ) ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 

ಸಭಾಧ್ಯಕ್ಷರವರ ಆದೇಶಾನುಸಾರ, 

ಹೆಚ್ . ಎಸ್. ಕಸ್ತೂರಿ 
PR . 185 

ಅಧೀನ ಕಾರ್ಯದರ್ಶಿ 
SC. 50 

ಕರ್ನಾಟಕ ವಿಧಾನಸಭೆ ಸಚಿವಾಲಯ . 
ಕರ್ನಾಟಕ ವಿಧಾನಸಭೆ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ: ಕವಿಸಸ/ ಆ -1 /32 / ಉ .ನಿ.ಅ . ಕಾ. ಮುಂ /2012, ಬೆಂಗಳೂರು, ದಿನಾಂಕ: 04.12 .2015. 
ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಅಧೀನ ಕಾರ್ಯದರ್ಶಿ ಹುದ್ದೆಗಳಿಗೆ ಮುಂಬಡ್ತಿ ನೀಡುವ ಬಗ್ಗೆ. 

2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) ನಿಯಮಾವಳಿಗಳ ನಿಯಮ 6 ( i) ರ ಪ್ರಕಾರ ಹಾಗೂ 
1977ರ ಕರ್ನಾಟಕ ನಾಗರಿಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19 (3)( ಎ) ನ್ನು ಓದಿಕೊಂಡಂತೆ ಈ ಸಚಿವಾಲಯದಲ್ಲಿ 
ಶಾಖಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಜಯಲಕ್ಷಮ್ಮ ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಅಧೀನ ಕಾರ್ಯದರ್ಶಿ ಹುದ್ದೆಗೆ ವೇತನ 
ಶ್ರೇಣಿ 7 .28100 - 700 - 28800 - 800 - 33600 - 900 - 39000 -1050 - 45300 - 1200 - 50100ರಲ್ಲಿ ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 

ಸಭಾಧ್ಯಕ್ಷರವರ ಆದೇಶಾನುಸಾರ, 

ಹೆಚ್ . ಎಸ್ . ಕಸ್ತೂರಿ 
PR. 186 

ಅಧೀನ ಕಾರ್ಯದರ್ಶಿ 
SC.50 

ಕರ್ನಾಟಕ ವಿಧಾನಸಭೆ ಸಚಿವಾಲಯ. 
ಕರ್ನಾಟಕ ವಿಧಾನಸಭೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕವಿಸಸ/ ಆ - 1/ 32 / ಉ .ನಿ. ಅ . ಕಾ . ಮುಂ /2012, ಬೆಂಗಳೂರು, ದಿನಾಂಕ: 22.12.2015. 
ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಅಧೀನ ಕಾರ್ಯದರ್ಶಿ ಹುದ್ದೆಗಳಿಗೆ ಸ್ಥಾನಪನ್ನ ಮುಂಬಡ್ತಿ ನೀಡುವ ಬಗ್ಗೆ . 
ಉಲ್ಲೇಖ: ಅಧಿಸೂಚನೆ ಸಂಖ್ಯೆ: ಕವಿಸಸ/ ಆ- 1/32 /ಉ . ನಿ. ಅ. ಕಾ. ಮುಂ /2012 , ದಿನಾಂಕ: 04.12. 2015. 

2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ ( ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 6 (ii) ರ ಪ್ರಕಾರ ಹಾಗೂ 
1977ರ ಕರ್ನಾಟಕ ನಾಗರಿಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19 (3)( ಎ) ನ್ನು ಓದಿಕೊಂಡಂತೆ ಈ ಸಚಿವಾಲಯದಲ್ಲಿ ಅಧೀನ 


೧೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫ , ೨೦೧೬ 


ಭಾಗ ೨ 


ಕಾರ್ಯದರ್ಶಿ ಸ್ವತಂತ್ರ ಪ್ರಭಾರ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಬಿ .ಎಸ್. ಮಹಾಲಿಂಗೇಶ್, ಇವರಿಗೆ ಅಧೀನ ಕಾರ್ಯದರ್ಶಿ ಹುದ್ದೆಗೆ 
ಪ್ರಭಾರದಲ್ಲಿರಿಸಿದ ದಿನಾಂಕದಿಂದಲೇ ಅಂದರೆ ದಿನಾಂಕ: 04.12.2015 ರಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ 1 .28100 - 700 - 28800 - 800 - 33600 
900 - 39000 -1050 - 45300 -1200 - 50100ರಲ್ಲಿ ಅಧೀನ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 

ಸಭಾಧ್ಯಕ್ಷರವರ ಆದೇಶಾನುಸಾರ , 

ಹೆಚ್. ಎಸ್ . ಕಸ್ತೂರಿ 
PR . 187 

ಅಧೀನ ಕಾರ್ಯದರ್ಶಿ 
SC. 50 

ಕರ್ನಾಟಕ ವಿಧಾನಸಭೆ ಸಚಿವಾಲಯ, 
ಕರ್ನಾಟಕ ವಿಧಾನಸಭೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕವಿಸಸ/ ಆ - 1/ 33/ ಸ.ನಿ. ಶಾ . ಮುಂ / 2012 , ಬೆಂಗಳೂರು, ದಿನಾಂಕ: 04.12.2015. 
ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಶಾಖಾಧಿಕಾರಿ ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ . 

2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) ನಿಯಮಾವಳಿಗಳ ನಿಯಮ 6( il) ರ ಪ್ರಕಾರ ಹಾಗೂ 
1977ರ ಕರ್ನಾಟಕ ನಾಗರಿಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19 ( 3) ( ಎ) ನ್ನು ಓದಿಕೊಂಡಂತೆ ಹಾಗೂ ಕರ್ನಾಟಕ ಸಾರ್ವಜನಿಕ 
ಉದ್ಯೋಗ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ 2013ರಲ್ಲಿನ ಉಪಬಂಧಗಳನ್ನು ಪ್ರಶ್ನಿಸಿ ಸಲ್ಲಿಸಿರುವ ರಿಟ್ ಅರ್ಜಿ 
ಸಂಖ್ಯೆ: 27757 -58/ 2015 ( S- RES ) ರಲ್ಲಿ ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯವು ನೀಡುವ ಅಂತಿಮ ಆದೇಶಕ್ಕೆ ಅನುಗುಣವಾಗಿ ಪರಿಶೀಲನೆ ಮತ್ತು 
ಮರು ಹೊಂದಾಣಿಕೆ ಮಾಡುವ ಷರತ್ತಿಗೊಳಪಟ್ಟು ಈ ಸಚಿವಾಲಯದಲ್ಲಿ ಹಿರಿಯ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ನೀಲಕಂಠಾರಾಧ್ಯ 
ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ 7 . 22800 - 600 - 24600 - 700 - 28800 - 800 - 33600 -900 - 39000 -1050 - 43200ರಲ್ಲಿ 
ಶಾಖಾಧಿಕಾರಿ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 

ಸಭಾಧ್ಯಕ್ಷರವರ ಆದೇಶಾನುಸಾರ, 

ಹೆಚ್ . ಎಸ್ . ಕಸ್ತೂರಿ 
PR. 188 

ಅಧೀನ ಕಾರ್ಯದರ್ಶಿ 
SC . 50 

ಕರ್ನಾಟಕ ವಿಧಾನಸಭೆ ಸಚಿವಾಲಯ, 
ಕರ್ನಾಟಕ ವಿಧಾನಸಭೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕವಿಸಸ / ಆ - 1 / 33 / ಸ. ನಿ . ಶಾ . ಮು೦ / 2012 , ಬೆಂಗಳೂರು, ದಿನಾಂಕ: 22 .12.2015 . 
ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಶಾಖಾಧಿಕಾರಿ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡುವ ಬಗ್ಗೆ . 
ಉಲ್ಲೇಖ: ಅಧಿಸೂಚನೆ ಸಂಖ್ಯೆ : ಕವಿಸಸ / ಆ - 1/33/ ಸ. ನಿ. ಶಾ . ಮುಂ ./2012 , ದಿನಾಂಕ: 04.12 .2015 . 

2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 6(i) ರ ಪ್ರಕಾರ ಹಾಗೂ 
1977ರ ಕರ್ನಾಟಕ ನಾಗರಿಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19( 3)( ಎ) ನ್ನು ಓದಿಕೊಂಡಂತೆ ಹಾಗೂ ಕರ್ನಾಟಕ ಸಾರ್ವಜನಿಕ 
ಉದ್ಯೋಗ ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ 2013ರಲ್ಲಿನ ಉಪಬಂಧಗಳನ್ನು ಪ್ರಶ್ನಿಸಿ ಸಲ್ಲಿಸಿರುವ ರಿಟ್ ಅರ್ಜಿ 
ಸಂಖ್ಯೆ: 27757 -58/2015 ( S- RES) ರಲ್ಲಿ ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯವು ನೀಡುವ ಅಂತಿಮ ಆದೇಶಕ್ಕೆ ಅನುಗುಣವಾಗಿ ಪರಿಶೀಲನೆ ಮತ್ತು 
ಮರು ಹೊಂದಾಣಿಕೆ ಮಾಡುವ ಷರತ್ತಿಗೊಳಪಟ್ಟು ಈ ಸಚಿವಾಲಯದಲ್ಲಿ ಶಾಖಾಧಿಕಾರಿ ಸ್ವತಂತ್ರ ಪ್ರಭಾರ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಶ್ರೀ ಬಿ.ಟಿ. ಚೌಧರಿ, ಇವರಿಗೆ ಶಾಖಾಧಿಕಾರಿ ಹುದ್ದೆಗೆ ಪ್ರಭಾರದಲ್ಲಿರಿಸಿದ ದಿನಾಂಕದಿಂದಲೇ ಅಂದರೆ ದಿನಾಂಕ: 04.12.2015 ರಿಂದ ಜಾರಿಗೆ ಬರುವಂತೆ 
ವೇತನ ಶ್ರೇಣಿ 1.22800 - 600 - 24600 - 700 - 28800 - 800 - 33600 - 900 - 39000 -1050 - 43200ರಲ್ಲಿ ಶಾಖಾಧಿಕಾರಿ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ 
ನೀಡಲಾಗಿದೆ. 

ಸಭಾಧ್ಯಕ್ಷರವರ ಆದೇಶಾನುಸಾರ, 

ಹೆಚ್. ಎಸ್. ಕಸ್ತೂರಿ 
PR. 189 

ಅಧೀನ ಕಾರ್ಯದರ್ಶಿ 
SC . 50 

ಕರ್ನಾಟಕ ವಿಧಾನಸಭೆ ಸಚಿವಾಲಯ , 
ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಡಿ 494 ಯುಎನ್‌ಇ 2015 , ಬೆಂಗಳೂರು, ದಿನಾಂಕ: 17.10.2015. 
ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಅಧಿನಿಯಮ 2009ರ ಪ್ರಕರಣ 15 (1) ರನ್ವಯ ಪ್ರದತ್ತವಾದ ಅಧಿಕಾರದನ್ವಯ ಪ್ರೊ , ವೈ .ಎಸ್ . ಸಿದ್ದೇಗೌಡ, 
ಕುಲಸಚಿವರು ( ಆಡಳಿತ), ಕರ್ನಾಟಕ ರಾಜ್ಯ ಡಾ : ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ, ಮೈಸೂರು ಇವರನ್ನು 
ಕುಲಸಚಿವರು (ಆಡಳಿತ), ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ , ಬೆಂಗಳೂರು, ಇಲ್ಲಿಗೆ ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪ್ರೊ . ಎಂ . ಕೆ. ಶ್ರೀಧರ್ ಇವರ 
ಸ್ಥಾನಕ್ಕೆ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨೫ , ೨೦೧೬ 


೧೨೫ 


- ಪ್ರೊ . ಎಂ . ಕೆ. ಶ್ರೀಧರ್, ಸಂಸ್ಕೃತ ಉಪ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ನ್ಯಾಷನಲ್ ಪದವಿ ಕಾಲೇಜು (ಸ್ವಾಯತ್ತ), ಜಯನಗರ, 
ಬೆಂಗಳೂರು ಇವರ ಸೇವೆಯನ್ನು ಮಾತೃ ಇಲಾಖೆಗೆ ಕೂಡಲೇ ಜಾರಿಗೆ ಬರುವಂತೆ ಹಿಂತಿರುಗಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ.ಎಲ್ . ಸುಬ್ರಮಣ್ಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR. 190 

ಉನ್ನತ ಶಿಕ್ಷಣ ಇಲಾಖೆ (ವಿಶ್ವವಿದ್ಯಾನಿಲಯಗಳು) 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ: ಕಸಂವಾ:41: ವಾಪ್ರಸಿ: 2014 , ಬೆಂಗಳೂರು, ದಿನಾಂಕ : 31.12 .2015 . 


ಕ್ರ. ಸಂ . 


ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಈ ಕೆಳಕಂಡ ಸಹಾಯಕ ನಿರ್ದೇಶಕರುಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ರೂ . 28,100 - 50100 ವೇತನ ಶ್ರೇಣಿಯ ಹಿರಿಯ ಸಹಾಯಕ ನಿರ್ದೇಶಕರ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ 
ನಮೂದಿಸಿರುವ ಸ್ಥಳಗಳಿಗೆ ನೇಮಿಸಿ ಆದೇಶಿಸಿದೆ. 
ಅಧಿಕಾರಿಗಳ ಹೆಸರು ಮತ್ತು ಪ್ರಸ್ತುತ 

ಸ್ಥಾನಪನ್ನ ಮುಂಬಡ್ತಿ ನೀಡಿ ನೇಮಿಸಲಾದ ಸ್ಥಳ 
ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
ಶ್ರೀಮತಿ ಟಿ. ಸಿ. ಸರಳಕುಮಾರಿ , 

ಶ್ರೀ ದೇವರಾಜಯ್ಯ , ಹಿರಿಯ ಸಹಾಯಕ ನಿರ್ದೇಶಕರು, ವಾರ್ತಾ 
ಹಿರಿಯ ಸಹಾಯಕ ನಿರ್ದೇಶಕರು ( ಸ್ವ ಪ್ರ) ನಿಯೋಜನೆ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಇವರ ಮುಂಬಡ್ತಿಯಿಂದ 
ಮೇಲೆ ಬೆಂಗಳೂರು ನೀರು ಸರಬರಾಜು ಮತ್ತು ತೆರವಾದ ಹುದ್ದೆಗೆ - ನಂತರ ನಿಯೋಜನೆ ಮೇಲೆ ಬೆಂಗಳೂರು ನೀರು 
ಒಳಚರಂಡಿ ಮಂಡಳಿ ಬೆಂಗಳೂರು. 

ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಬೆಂಗಳೂರು ಇಲ್ಲಿ 
ಮುಂದುವರೆಸಿದೆ. 


ಶ್ರೀಮತಿ ಎಂ . ಸಹನ 
ಸಹಾಯಕ ನಿರ್ದೇಶಕರು ವಾರ್ತಾ ಮತ್ತು ಸಾರ್ವಜನಿಕ 
ಸಂಪರ್ಕ ಇಲಾಖೆ, ಕೇಂದ್ರ ಕಛೇರಿ, ಬೆಂಗಳೂರು. 


ಶ್ರೀಮತಿ ಟಿ.ಸಿ. ಜಗದಾಂಬ ಹಿರಿಯ ಸಹಾಯಕ ನಿರ್ದೇಶಕರು, 
ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಇವರ ದಿ. 
31.12.2015ರಂದು ವಯೋನಿವೃತ್ತಿಯಿಂದ ತೆರವಾಗುವ ಹುದ್ದೆಗೆ ದಿ. 
1.1.2016ರಿಂದ ಜಾರಿಗೆ ಬರುವಂತೆ ನೇಮಿಸಿದೆ. 
ಹಿರಿಯ ಸಹಾಯಕ ನಿರ್ದೇಶಕರು, ವಾರ್ತಾ ಮತ್ತು ಸಾರ್ವಜನಿಕ 
ಸಂಪರ್ಕ ಇಲಾಖೆ, ಕಲಬುರಗಿ, ( ಹೈದರಾಬಾದ್ -ಕರ್ನಾಟಕ 
ಮೀಸಲಾತಿ ಹುದ್ದೆಯಡಿ ನೇಮಿಸಿದೆ). 


ಶ್ರೀ ಜಿ . ಚಂದ್ರಕಾಂತ್ 


ಹಿರಿಯ ಸಹಾಯಕ ನಿರ್ದೇಶಕರು ( ಸ್ವ ಪ) ವಾರ್ತಾ ಮತ್ತು 
ಸಾರ್ವಜನಿಕ ಸಂಪರ್ಕ ಇಲಾಖೆ, ಕಲಬುರಗಿ, 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ. ಮಂಜುಳ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR. 191 

ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ, ( ವಾರ್ತಾ ಶಾಖೆ) 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಸಂವಾ:51: ವಾಪ್ರಸಿ: 2015 , ಬೆಂಗಳೂರು, ದಿನಾಂಕ: 30 .12.2015. 
ಶ್ರೀ ದೇವರಾಜಯ್ಯ , ಹಿರಿಯ ಸಹಾಯಕ ನಿರ್ದೇಶಕರು, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ , ಕೇಂದ್ರ ಕಛೇರಿ, ಬೆಂಗಳೂರು, 
ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ 1 36300 -53850ರ ಹಿರಿಯ ಶ್ರೇಣಿ ಉಪ ನಿರ್ದೇಶಕರ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಿ, 
ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಖಾಲಿಯಿರುವ ಉಪನಿರ್ದೇಶಕರ ಹುದ್ದೆಗೆ ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಿ . ಮಂಜುಳ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR. 192 

ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ, ( ವಾರ್ತಾ ಶಾಖೆ) 


೦೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫, ೨೦೧೬ 

ಭಾಗ ೨ 
ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಾಣ 556 ಇಟಿಐ 2015, ಬೆಂಗಳೂರು, ದಿನಾಂಕ: 15.10.2015. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಾಇ 556 ಇಟಿಐ 2015 , ದಿನಾಂಕ: 09.10.2015ನ್ನು ಕೂಡಲೇ ಜಾರಿಗೆ ಬರುವಂತೆ ಹಿಂಪಡೆಯಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಾಇ 142 ಇಟಿಐ 2007, ದಿನಾಂಕ: 02 .04.2008ರಲ್ಲಿ ಆಯುಕ್ತರು, ಉದ್ಯೋಗ ಮತ್ತು ತರಬೇತಿ ಇಲಾಖೆ 
ಇವರನ್ನು ಕರ್ನಾಟಕ ವೃತ್ತಿ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ನೇಮಿ 
ಕಾರ್ಯನಿರ್ವಹಿಸುತ್ತಿರುವ ನಿರ್ದೇಶಕರು, ಉದ್ಯೋಗ ಮತ್ತು ತರಬೇತಿ ಇಲಾಖೆ ಇವರನ್ನು ಕರ್ನಾಟಕ ವೃತ್ತಿ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ದಿ ನಿಗಮದ 
ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವಿ . ಪ್ರಕಾಶ್ 
PR. 193 

ಪೀಠಾಧಿಕಾರಿ 
SC.50 

ಕಾರ್ಮಿಕ ಇಲಾಖೆ (ಉದ್ಯೋಗ ಮತ್ತು ತರಬೇತಿ) 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಒಣ 278 ಪಿಪಿಇ 2014, ಬೆಂಗಳೂರು, ದಿನಾಂಕ: 31 . 12 . 2015. 
ಶ್ರೀ ರಾಜಮಹೇಂದ್ರ ಕಿರಣಗಿ, ಕಾನೂನು ಅಧಿಕಾರಿ (ಕಿರಿಯ ), ಕಾನೂನು ಅಧಿಕಾರಿ ( ಹಿರಿಯ) ರವರ ಕಛೇರಿ, ಬೆಳಗಾವಿ ವಲಯ , ಬೆಳಗಾವಿ 
ಇವರಿಗೆ ಸರ್ಕಾರದ ಆದೇಶ ಸಂಖ್ಯೆ: ಒಇ 278 ಪಿಪಿಇ 2014 , ದಿನಾಂಕ: 29 .10.2015ರಲ್ಲಿ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ 
3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಮಡಿಕೇರಿ, ಕೊಡಗು ಜಿಲ್ಲೆ ಇಲ್ಲಿ ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿರುವುದನ್ನು ಮಾರ್ಪಡಿಸಿ, 12ನೇ ಅಪರ 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಬೆಳಗಾವಿ (ಪೀಠಾಸೀನ-ಗೋಕಾಕ ) ಇಲ್ಲಿಗೆ ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ದೇವೇಂದ್ರಪ್ಪ ಕಟ್ಟಿಮನಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR , 194 

ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು - ಬಿ ) 
ಒಳಾಡಳಿತ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ: ಒಣ 226 ಪಿಪಿಇ 2015 , ಬೆಂಗಳೂರು, ದಿನಾಂಕ: 05 - 01 - 2016. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಒಇ 226 ಪಿಪಿಇ 2015 , ದಿನಾಂಕ: 28.10. 2015 ರಲ್ಲಿನ ಆದೇಶ ಭಾಗದ ಕ್ರಮ ಸಂ . 16 ರಲ್ಲಿನ 4ನೇ ಅಪರ 
ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ , ಹಾಸನ , ಎಂಬುದರ ಬದಲಾಗಿ 4ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಹಾಸನ, (ಪೀಠಾಸೀನ 
ಚನ್ನರಾಯಪಟ್ಟಣ ) ಎಂದು ಮತ್ತು ಕ್ರಮ ಸಂಖ್ಯೆ: 17ರಲ್ಲಿನ 1ನೇ ಅಪರ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ, ಜಮಖಂಡಿ, ಎಂಬುದರ ಬದಲಾಗಿ 
1ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಬಾಗಲಕೋಟೆ, ( ಪೀಠಾಸೀನ- ಜಮಖಂಡಿ) ಎಂದು ತಿದ್ದುಪಡಿ ಮಾಡಿ ಓದಿಕೊಳ್ಳುವುದು. 

ಮುಂದುವರೆದು ಸದರಿ ಅಧಿಸೂಚನೆಯಲ್ಲಿ ಸೃಜಿಸಲಾದ ಹುದ್ದೆಗಳ ಪದನಾಮದ ಕಾಲಂನಲ್ಲಿನ ಕ್ರಮ ಸಂಖ್ಯೆ: 4 ರಲ್ಲಿ ಗ್ರೂಪ್- ಡಿ ಎಂದು 
ನಮೂದಿಸಲಾಗಿದ್ದು , ಸದರಿ ಗ್ರೂಪ್- ಡಿ ಹುದ್ದೆಯಲ್ಲಿ ವಿವಿಧ ಪದನಾಮಗಳು ಒಳಗೊಳ್ಳುವುದರಿಂದ ಗ್ರೂಪ್- ಡಿ ಹುದ್ದೆಯಲ್ಲಿ ದಲಾಯತ್ ಪದನಾಮವು 
ಕೂಡಾ ಬರುವುದರಿಂದ ಸದರಿ ಪದನಾಮವನ್ನು ಗ್ರೂಪ್- ಡಿ ಎಂದು ಪರಿಗಣಿಸುವುದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ದೇವೇಂದ್ರಪ್ಪ ಕಟ್ಟಿಮನಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR, 195 

ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು - ಬಿ) 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 355 ಪಿಪಿಇ 2015, ಬೆಂಗಳೂರು, ದಿನಾಂಕ : 05 - 01 - 2016. 
ಶ್ರೀಮತಿ ಕೆ. ಜಿ . ಅಶ್ವಿನಿ , ಸಹಾಯಕ ಸರ್ಕಾರಿ ಅಭಿಯೋಜಕರು, 4ನೇ ಅಪರ ಸಿಜೆ ( ಕಿ. ವಿ ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ , ಮೈಸೂರು 
ಇವರಿಗೆ ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ಬಡ್ತಿ ನೀಡಿ ಸಿಜೆಎಂ ನ್ಯಾಯಾಲಯ , ಮಡಿಕೇರಿ ಇಲ್ಲಿಗೆ ಸ್ಥಳನಿಯುಕ್ತಿಗೊಳಿಸಲಾದ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಒಣ 258 ಪಿಪಿಇ 2015, ದಿನಾಂಕ: 10.09.2015ನ್ನು ಭಾಗಶ: ಮಾರ್ಪಡಿಸಿ, ಸಮ ಸಂಖ್ಯೆಯ ಅಧಿಸೂಚನೆ 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೨೫ , ೨೦೧೬ 

೧೨೭ 
ದಿನಾಂಕ: 29 .10 . 2015ರಲ್ಲಿ ಕಾನೂನು ಅಧಿಕಾರಿ (ಕಿರಿಯ) ಕಛೇರಿ, ಮೈಸೂರು ಇಲ್ಲಿಗೆ ಸ್ಥಳನಿಯುಕ್ತಿಗೊಳಿಸಿದ್ದು, ಅದನ್ನು ಪುನ: ಮಾರ್ಪಡಿಸಿ ಮಡಿಕೇರಿ 
ಸಿಜೆಎಂ ನ್ಯಾಯಾಲಯದಲ್ಲಿ ಖಾಲಿ ಇರುವ ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ದೇವೆಂದ್ರಪ್ಪ ಕಟ್ಟಿಮನಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR. 196 

ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು - ಬಿ) 
ಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಾರಿ 28 ಸಾಸಂಸೇ 2015 , ಬೆಂಗಳೂರು, ದಿನಾಂಕ: 30.12.2015 . 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಇ 201 ರಾಲೆಪ 2015, ದಿನಾಂಕ: 11 .08.2015ರಲ್ಲಿ ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ 
ಇಲಾಖೆಯ ಶ್ರೀ ಶೇಕ್ ಲತೀಫ್, ಮುಖ್ಯ ಹಣಕಾಸು ಅಧಿಕಾರಿ , ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಬೆಂಗಳೂರು ಇವರನ್ನು ಮುಖ್ಯ 
ಲೆಕ್ಕಾಧಿಕಾರಿ ಹಾಗೂ ಆರ್ಥಿಕ ಸಲಹೆಗಾರರು, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ಕೇಂದ್ರ ಕಛೇರಿ, ಬೆಂಗಳೂರು- ಹೊಸದಾಗಿ ಸೃಜಿಸಿರುವ ಹುದ್ದೆಗೆ 
ನೇಮಿಸಲು ಸದರಿಯವರ ಸೇವೆಯನ್ನು ಸಾರಿಗೆ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

ಅದರಂತೆ ಶ್ರೀ ಶೇಕ್ ಲತೀಫ್, ಇವರನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ , ಬಿ . ಎಂ . ಟಿ. ಸಿ ಕೇಂದ್ರ ಕಛೇರಿ, ಇಲ್ಲಿನ ಆರ್ಥಿಕ ಸಲಹೆಗಾರರ 
ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಬೀರೇಶ್ 
PR . 197 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
Sc.50 

ಸಾರಿಗೆ ಇಲಾಖೆ. 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 209 ಆರ್‌ಇಹೆಚ್ 2015 , ಬೆಂಗಳೂರು, ದಿನಾಂಕ: 30 -12 -2015. 
ಶ್ರೀ ತುಷಾರ್ ಗಿರಿನಾಥ್, ಭಾ . ಆ. ಸೇ ., ಮಾನ್ಯ ಮುಖ್ಯಮಂತ್ರಿಯವರ ಕಾರ್ಯದರ್ಶಿ , ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಹಾವೇರಿ ಜಿಲ್ಲೆಯ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ” ದ ವಿಶೇಷಾಧಿಕಾರಿಯನ್ನಾಗಿ ಹೆಚ್ಚುವರಿ ಪ್ರಭಾರದಲ್ಲಿರಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್. ಎಸ್. ಉದಯಕುಮಾರ್ 
PR. 200 

ಸರ್ಕಾರದ ಉಪ ಕಾರ್ಯದರ್ಶಿ, 
Sc. 200 

ಕಂದಾಯ ಇಲಾಖೆ, ( ಪುನರ್ವಸತಿ & ಪುನರ್ ನಿರ್ಮಾಣ) ( ಪ ). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 62 ಸಅಸೇ 2015 , ಬೆಂಗಳೂರು, ದಿನಾಂಕ: 17.12.2015 . 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಈ ಕೆಳಕಂಡ ಪತ್ರಾಂಕಿತ ಆಪ್ತ ಸಹಾಯಕ ವೃಂದದ ಅಧಿಕಾರಿಗಳಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 7.28100 - 700 - 28800 - 800 - 33600 -900 - 39000 - 1050 - 45300 -1200 - 50100ರ ವೇತನ ಶ್ರೇಣಿಯ 
ಆಪ್ತ ಕಾರ್ಯದರ್ಶಿ (ಗ್ರೇಡ್- 2) ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಿ 
ನೇಮಿಸಲಾಗಿದೆ. 
ಕ್ರಮ . ಅಧಿಕಾರಿಗಳ ಹೆಸರು ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ 

ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾದ 
ಸಂಖ್ಯೆ : ಇಲಾಖೆ 

ಹುದ್ದೆ/ ಇಲಾಖೆ 
ಶ್ರೀಮತಿ/ ಶ್ರೀ 
ಶ್ರೀಮತಿ ಗಾಯತ್ರಿ ಜಿ. 

ಆಪ್ತ ಕಾರ್ಯದರ್ಶಿ (ಗ್ರೇಡ್- 2) | 
ಆಂತರಿಕ ಆರ್ಥಿಕ ಸಲಹೆಗಾರರು ಹಾಗೂ ಪದನಿಮಿತ್ತ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 
ಸರ್ಕಾರದ ಉಪ ಕಾರ್ಯದರ್ಶಿಯವರ ಆಪ್ತ ಶಾಖೆ 

ಗ್ರಾಮೀಣಾಭಿವೃದ್ಧಿ & ಪಂಚಾಯತ್ ರಾಜ್ ಇಲಾಖೆ ಇವರ 
ಅರಣ್ಯ ಪರಿಸರ & ಜೀವಿಶಾಸ್ತ್ರ ಇಲಾಖೆ. 

ಆಪ್ತ ಶಾಖೆ - ಖಾಲಿ ಹುದ್ದೆಗೆ. 


R .N .I. No . KARBIL /2001/47147 POSTAL REGN. No. RNP /KA/BGS/2202/2014- 16 
Licensed to post withoutprepayment WPP No . 297 
೧೨೮ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫ , ೨೦೧೬ 


ಭಾಗ ೨ 


ಕ್ರಮ . 


ಅಧಿಕಾರಿಗಳ ಹೆಸರು ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ 

ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾದ 
ಸಂಖ್ಯೆ: ಇಲಾಖೆ 

ಹುದ್ದೆ/ ಇಲಾಖೆ 
ಶ್ರೀಮತಿ/ ಶ್ರೀ 
ಶ್ರೀಮತಿ ಉಮಾ ಬಿ 

ಆಪ್ತ ಕಾರ್ಯದರ್ಶಿ ಗ್ರೇಡ್- 2 ಸರ್ಕಾರದ ಪ್ರಧಾನ 
ಸರ್ಕಾರದ ಕಾರ್ಯದರ್ಶಿಯವರ ಆಪ್ತ ಶಾಖೆ 

ಕಾರ್ಯದರ್ಶಿಯವರ ಆಪ್ತ ಶಾಖೆ- ಮಾಹಿತಿ ತಂತ್ರಜ್ಞಾನ ಜೈವಿಕ 
ವಾಣಿಜ್ಯ & ಕೈಗಾರಿಕಾ ಇಲಾಖೆ. 

ತಂತ್ರಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ - ಖಾಲಿ ಹುದ್ದೆಗೆ. 
ಶ್ರೀಮತಿ ನಂಜಮ್ಮ ಎಂ . ಎಂ ., 

ಆಪ್ತ ಕಾರ್ಯದರ್ಶಿ ಗ್ರೇಡ್- 2 
ಆಂತರಿಕ ಆರ್ಥಿಕ ಸಲಹೆಗಾರರು ಹಾಗೂ ಪದನಿಮಿತ್ತ ಸರ್ಕಾರದ ಕಾರ್ಯದರ್ಶಿಯವರ ಆಪ್ತ ಶಾಖೆ ಆರ್ಥಿಕ ಇಲಾಖೆ 
ಸರ್ಕಾರದ ಉಪ ಕಾರ್ಯದರ್ಶಿಯವರ ಆಪ್ತ ಶಾಖೆ- ಕೃಷಿ | ( ವೆಚ್ಚ) - ಶ್ರೀಮತಿ ಡಿ ಸಬಿತಾ ಇವರ ವಯೋನಿವೃತ್ತಿಯಿಂದ 
& ತೋಟಗಾರಿಕೆ ಇಲಾಖೆ. 

ದಿನಾಂಕ 31.12 .2015ರಂದು ತೆರವಾಗಲಿರುವ ಹುದ್ದೆಗೆ. 
ಈ ಮುಂಬಡ್ತಿ ಅಧಿಸೂಚನೆಯನ್ನು ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದ್ರಾಬಾದ್- ಕರ್ನಾಟಕ) ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) 
ಆದೇಶ 2013ರ ಕಂಡಿಕೆ- 13 ( ಎ) ಗೆ ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಅರ್ಜಿ ಸಂಖ್ಯೆ: 4368 - 72 /2014ರಲ್ಲಿ ತಡೆಯಾಜ್ಞೆಯನ್ನು 
ನೀಡಿರುವುದರಿಂದ ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಅಂತಿಮ ಆದೇಶ ಹಾಗೂ ಇತರೆ ನ್ಯಾಯಾಲಯಗಳ ಅಂತಿಮ ಆದೇಶಕ್ಕನುಗುಣವಾಗಿ 
ಪರಿಶೀಲನೆ ಮತ್ತು ಮರು ಹೊಂದಾಣಿಕೆ ಮಾಡುವ ಷರತ್ತಿಗೊಳಪಟ್ಟು ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಚಂದ್ರಶೇಖರ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 


PR , 199 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು - 6 ) 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ , ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


